ನಿಠ್ಮ್ಶಲ ಡಿ. ಪೋತದಾರ" 


ಮೇರೆಗಲ್ಲುಗಳು 


ಭಾರತದಲ್ಲಿ ಬಹು ಪ್ರಾಚೀನೆ ಕಾಲದಿಂದಲೂ 
ಭೂ ನಿರ್ವಹಣೆ ಪದ್ಧತಿ ಅಸ್ತಿತ್ವದಲ್ಲಿದ್ದುದು ಕಂಡುಬರು 
ತ್ತದೆ. ಒಕ್ಕಲುತನದ ಭೂಮಿಯನ್ನು ಕ್ರಮಬದ್ಧ 
ವಾಗಿ ಅಳತೆಮಾಡಿ, ಭೂಮಿಯ ಫಲವತ್ತತೆಗೆ ಅನು- 
ಗುಣವಾಗಿ ಅದನ್ನು ವರ್ಗಿಕರಿಸಿ ಭೂಕಂದಾಯವನ್ನು 
ವಸೂಲಿ ಮಾಡಲಾಗುತ್ತಿತ್ತು. 


ವೇದಕಾಲದಿಂದಲೂ ಭೂಮಿಯನ್ನು ವ್ಯವಸ್ಥಿತ 
ವಾಗಿ ಅಳತೆ ಮಾಡುವ ಪದ್ಧತಿ ಇತ್ತೆಂಬುದು ನಮಗೆ 
ಕಂಡುಬರುತ್ತದೆ. ಆದರೆ ಮೊಟ ಮೊದಲಿಗೆ ಕಾಟಲ್ಯನು 
ಭೂ ಫಿರ್ನಹಣೆಯ ಪರಿಪೂರ್ಣ ಕಲ್ಪನೆಯನ್ನು ನಮಗೆ 
ಕೊಟ್ಟನು. "ಅರ್ಥಶಾಸ್ತ್ರ'ದಲ್ಲಿ ವಿವಿಧೆ ಪ್ರಕಾರದ 
ಭೂಮಿಗಳ ಅಳಕೆ ಮಾಡಿದ ಬಗ್ಗೆ ವಿವರಣೆಗಳು ಜೊರೆ 
ಯುತ್ತವೆ.೨ ಭೂಮಿಯನ್ನು ಅಳೆದ ಮೇಲೆ ಪ್ರತಿ- 
ಯೊಂದು ಭೂಕ್ಷೇತ್ರದ ಮೇಕೆಗಳನ್ನು ಗುರುತಿಸಲಾಗು 
ತ್ರಿತ್ತು. ಆಯಾ ಕಾಲದ ಇತರೆ ರಾಜಕೀಯ ಶಾಸ್ತ್ರಜ್ಞ 
ರಾದ ಮನು, ಯಜ್ಞವಲ್ಯ್ಯ ಮುಂತಾದನರೂ ಕೂಡ 


FN ಅಬ್‌ NA A 
ಸಂಶೋಧನ ವಿದ್ಯಾರ್ಥಿ 
ಇ 


ಶಿ 


Delhi, 1973 ೫. 46 
ಅರ್ಥಶಾಸ್ತ್ರ: 11 ೩೫ 

VIII ೨9೬-0: 
ಮನುಸ್ಮೃತಿ: VIII ೨೫೦-೧ 
ಬೃಹಸ್ಪತಿ ಸ್ಮೃತಿ: XIX 30-2 


ಮುನುಸ್ಕ ತಿ: 


ww WW MN 


೧೨೬ 


ತ್ಯ ಗೆ ಹಾ ಇ 2 ಇ ಬ ಬ 
ಪ್ರಾಚೀನ ಭಾರತೀಯ ಇತಿಹಾಸ ನ 


ಈ ಸದ್ಧತಿಯ ಬಗ್ಗೆ ತಮ್ಮದೇ ಆದ ವ್ಯಾಖ್ಯೆಯನ್ನು 
ನೀಡಿದ್ದಾರೆ.3 


ಭೂಮಿಯನ್ನು ಅಳೆದು ನಿಶ್ಚಿತ ಅಳತೆಗಳ 
ಪ್ರಮಾಣದಲ್ಲಿ ವಿಭಾಗಿಸಲಾಗುತ್ತಿತ್ತು. ಈ ರೀತಿ 
ಅಳತೆ ಮಾಡಿದ ಭೂಪ್ರದೇಶದ ಮೇರೆಗಳನ್ನು ಗುರುತಿ 
ಸುವ ಸಲುವಾಗಿ ಕಲ್ಲುಗಳನ್ನು ನೆಡಲಾಗುತ್ತಿತ್ತು. 
ಭೂಮೇರೆಗಳನ್ನು ಸಮೀಪದಲ್ಲಿ ಹರಿಯುವ ನದಿ, ಹಳ್ಳ, 
ಜೆಟ್ಟಿ ಪ್ರದೇಶ, ಕಾಡು, ಕಲ್ಲುಗುಡ್ಡೆ ಗಳು ಮುಂತಾದವು 
ಗಳನ್ನು ಹೆಸರಿಸುವ ಮೂಲಕ ಕೂಡ ಗುರುತಿಸಲಾಗು 
ತ್ಲಿತ್ತಲ್ಲಡೆ ಹೊಲದ ಮೇಕೆಗಳಲ್ಲಿ ದೀರ್ಫೆಕಾಲ ಬಾಳಿಕೆ 
ಬರುವಂತಹೆ ವಸ್ತುಗಳನ್ನು ಇರಿಸಬೇಕೆಂದು 
"ಮನುಸ್ಮ್ಮೃತಿ' ಯಲ್ಲಿ ಹೇಳಲಾಗಿದೆ." ಇದೇ ಪದ್ಧತಿ 
ಯನ್ನು ಅನುಮೋದಿಸುತ್ತ ಬೃಹಸ್ಪತಿಯು ಈ ವಸ್ತು 
ಗಳನ್ನು ಪಾತ್ರೆ ಇಲ್ಲವೆ ಹೂಜಿಗಳಲ್ಲಿ ಇರಿಸಿ ಮೇರೆಗಳ 
ಒಳಗೆ ಇಡಲು ತಿಳಿಸಿದ್ದಾನೆ... ಇಜೀ ರೀತಿಯಾಗಿ 
ತಮ್ಮ ಮಾಲೀಕತ್ವದ ಭೂನಿಯನ್ನು ಗುರುತಿಸುವ 
ಸಲುವಾಗಿ ಭೂಮಾಲೀಕರು ಬಿದಿರಿನೆ ಇಲ್ಲವೆ ಮರದ 


ನೋಡಿ N. N. Kher-Agratian and Fiscal Economy’, Motital Banarsidass, New 


ಮು ಜ್ರ ಜ್ಯ 
ಯಜ್ಞವಲ್ಯ ಸೈತ 1] ೧೫೧ 


ಇತಿಹಾಸ ದರ್ಶನೆ 


ಟೂಂಗೆಗಳಿಂದ ಬೇಲಿಯನ್ನು ನೆಡುತ್ತಿದ್ದರು. 
ಭೂಪ್ರದೇಶದ ಸುತ್ತಲೂ ನೀರಾವರಿಗಾಗಿ ಕಾಲುವೆ 
ಗಳನ್ನು ಕೂಡ ನಿರ್ಮಿಸುತ್ತಿದ್ದರು. ಪ್ರತಿಯೊಂದು 
ಭೂಮೇರೆಯನ್ನು ಪ್ರತಿಯೊಬ್ಬರೂ ಗೌರವಿಸುವುದಲ್ಲದೆ 
ಇದರ ಉಲ್ಲಂಘಿನೆಯಾದಕೆ ದಂಡನನ್ನು ತೆರೆಜೇಕಾ 
ಗುತ್ತಿತ್ತು. ಕೌಟಿಲ್ಯನು ಭೂಮೇರೆಯ ಉಲ್ಲಂಘನೆಗಾಗಿ 


[37 
KR ವಿ 
ದೇಂಡನನ್ನು ಧಿಸಿದ್ದಾನೆ.6 


ಭೂಮಿಯನ್ನು ಅಳೆಯಲು ಬಹು ಪಾಚೀನ 
ಕಾಲದಲ್ಲಿ ಹೆಗ್ಗನನ್ನು ಬಳಸುತ್ತಿದ್ದರೆಂದೂ ಹೇಳಲು 

[2 4 ಲು 
ಆಧಾರಗಳಿವೆ. ಕೌಟಿಲ್ಯನು “ರಜ್ಜು ಗ್ರಾಹಕ” ಎಂಬ 
ಅಧಿಕಾರಿಯನ್ನು ಹೆಸರಿಸುತ್ತಾನೆ. ಇನನು ಭೂಮಿ 
ಯನ್ನು ಹಗ್ಗದಿಂದ ಅಳೆಯುವ “ಭೂಮಾಪನ ಅಧಿಕಾರಿ” 
ಎಂದು ಅರ್ಥೈಸಲಾಗಿದೆ. ಮುಂಡೆ ಕಾಲಾನುಕ್ರಮ 
ದಲ್ಲಿ "ಕಾಲು' ಅಥವಾ "ಪಾದ, "ಗೇಣು, "ಮಾರು? 
ಇತ್ಯಾದಿಗಳಲ್ಲದೆ ನಿರ್ದಿಷ್ಟ ಅಳತೆಯ ಅಂದರೆ ನಿರ್ದಿಷ್ಟ 
ಸಂಖ್ಯೆಯ "ಗೇಣು' ಅಥವಾ "ಮಾರು' ಉದ್ದದ 
ಕೋಲುಗಳನ್ನು ಬಳಸುತ್ತಿದ್ದರೆಂಬುದಕ್ಕೆ ಕನ್ನಡ ಶಾಸನ 

kei 
ಗಳಲ್ಲಿ ಬಹಳಷ್ಟು ಉಲ್ಲೇಖಗಳು ದೊರೆಯುತ್ತವೆ. 
(ಹದಿನೆಂಟು ಗೇಣ ಕೋಲು, ಮಾರಗೋಲು ಇತ್ಯಾನಿ). 
ವಿವಿಧ ಪ್ರದೇಶಗಳಲ್ಲಿ ಬೇರಿ ಬೇಕೆ ಅಳತೆಯ ಕೋಲು 
ಗಳನ್ನು ಬಳಸಲಾಗುತ್ತಿತ್ತೆಂದು ಕಾಣುತ್ತದೆ ಮತ್ತು 
ಇಂತಹ ಕೋಲುಗಳು ಅವು ಪ್ರಚಲಿತನಿದ್ದ ಊರಿನ 
ಆಸನಾ ಒಂದು ಪ್ರದೇಶದ ಅಧಿಕಾರಿಯ ಹೆಸರನ್ನೂ 
ಸೆಹೆ ಹೊಂದಿರುತ್ತಿದ್ದವು ಎಂಡು ಕಂಡುಬರುತ್ತದೆ. 
೦ ದಿ 

(ನನಿಲುಗುಂದದ ಕೋಲು, ಬೆಂಕೊಳ್ಳನೆ ಕೋಲು 
ಇತ್ಯಾದಿ.) ಇಂತೆಹೆ ನಿಶಿತ ಪ್ರಮಾಣನನ್ನು 
ಮೆತ್ತರು, ಕಂಬ, ನಿವರ್ತನ ಇತ್ಯಾದಿಯಾಗಿ ಗುರುತಿಸ 


ಲಾಗುತಿ ತು. 
ರು ಬಾಡ 


ಭೂಮಿಯನ್ನು ವಿವಿಧ 
ಅವುಗಳಿಗೆ ಮೇರಿಗಲ್ಲುಗಳನ್ನು 
ಬಹಳಷ್ಟು ಸಲ ಹೊಲಗಳ ವೆ 
6 ಅರ್ಥಶಾಸ್ತ್ರ: 181 8 
1 ECIV (೩೧). ೮ 1. 302 
$ 8೫೮೦ 1೫111 (old), TI. 133 


ಇತಿಹಾಸ ದರ್ಶೆನ 


ಮೇರೆಗಲ್ಲುಗಳಾಗಿರುವ ಜೊತೆಗೆ ಕೆಲ ಧಾರ್ಮಿಕ ಚಿಹ್ನೆ 
ಗಳನ್ನೂ ಹೊಂದಿರುತ್ತಿದ್ದನೆಂಬ ಬಗ್ಗೆ ಉಲ್ಲೇಖಗಳು 
ದೊರೆಯುತ್ತವೆ. ವಿಶೇಷವಾಗಿ ದೇವಾಲಯಗಳು 
ಅಥವಾ ಮಠಗಳು, ಧೆರ್ಮಗುರುಗಳು, ಯತಿಗಳು 
ಮುಂತಾದವರಿಗೆ ದಾನವಾಗಿ ಕೊಟ್ಟಿ ಭೂಮಿಯ ಮೇರೆ 
ಗಳನ್ನು ಇಂತಣೆ ಚಿಹ್ನೆಗಳುಳ್ಳ ಕಲ್ಲುಗಳಿಂದ ಗುರುತಿಸ 
ಲಾಗುತ್ತಿತ್ತು. ಹೀಗಾಗಿ ಇಂತಹ ಕಲ್ಲುಗಳು ಮೇರೆ 
ಗಳನ್ನು ಸೂಚಿಸುವ ಜೊತೆಗೆ ಆಯಾ ಕಾಲದ ಆಯಾ 
ಪ್ರದೇಶಗಳ ಧಾರ್ಮಿಕ ಸ್ಥಿತಿ-ಗತಿಗಳ ಸೂಚಕಗಳೂ 
ಕೂಡ ಆಗಿರುತ್ತಿದ್ದವು. ಕನ್ನೆಡ ಶಾಸನಗಳಲ್ಲಿ ಕಂಡು 
ಬರುವ ಇಂತಹ ವಿವಿಧ ಉಲ್ಲೇಖಗಳನ್ನು ಇಲ್ಲಿ ಪರಿ 
ಶೀಲಿಸಲಾಗಿದೆ. 


ಎಲ್ಲೆಗಳು 

ಇವು ಸಾಮಾನ್ಯವಾಗಿ ಸೀಮೆಯ ಮೇಕೆಗಳನ್ನು 
ಗುರುತಿಸುವ ಸಲುವಾಗಿ ನಿಲ್ಲಿಸಿದ ಕಲ್ಲುಗಳು. ಇಂತಹೆ 
ಕಲ್ಲುಗಳನ್ನು ಶಾಸನಗಳಲ್ಲಿ "ಎಲ್ಲೆ ಗಲ್ಲು' ಎಂದು ಕರೆಯ 
ಲಾಗಿದೆ. ಇದಲ್ಲದೆ ಈ ಕಲ್ಲುಗಳನ್ನು ನಿಲ್ಲಿಸಿದ ಮೇಲೆ 
ಅವು ಸೂಚಿಸುತ್ತಿದ್ದ ಮೇರೆಗಳ ವಿವರಗಳೂ ಡೊರೆಯು 
ತ್ತವೆ. ಉದಾಹರಣೆಗೆ, ಕ್ರಿ.ಶ. ೧೫೩೬ರ ಶಾಸನದಲ್ಲಿ 
ವಿನರಿಸಲಾಡೆ ಚತುಸ್ಸೀಮೆಯ "ಎಲ್ಲೆ ಗಲ್ಲು'ಗಳು 
ನಿಜಯನಗರದ ದೊರೆಯಾದ ಅಚ್ಯುತರಾಯನು 
ತಿರುಮಲಡೇವರಿಗೆ ಸರ್ವಮಾನ್ಯವಾಗಿ ಕೊಟ್ಟಿ ಗ್ರಾಮದ 
ಸೀಮೆಯ ಮೇರೆಗಳನ್ನು ಸೂಚಿಸುತ್ತಿದ್ದವು.? 


ಗಡಿಯ ಕಲ್ಲು 
ಎಲ್ಲೆ ಗಲ್ಲುಗಳಂತೆ ಹೊಲದ ಗಡಿ, ಊರಿನ ಗಡಿ, 
ದಾನವಾಗಿ ನೀಡಿದ ಭೂಮಿಯ ಮೇರೆಗಳನ್ನು 


ಗುರುತಿಸಲು ನಿಲ್ಲಿಸಿದ ಕಲ್ಲುಗಳನ್ನು "ಗಡಿಯ ಕಲ್ಲು'ಗಳು 
ಎಂದು ಕರೆಯಲಾಗಿದೆ.* 


ಚಕ್ರಕಲ್ಲು 
ಈ ಮೇರೆಗಲ್ಲುಗಳು ಚಕ್ರದ ಚಿಹ್ನೆಯನ್ನು 


೧೨೭ 


ಒಳಗೊಂಡಿರುತ್ತಿದ್ದವು. ಚಕ್ರದ ಚಿಹ್ನೆಯ ಮೇರೆಗಲ್ಲು 
ಗಳುಳ್ಳ ಭೂಮಿಗಳು ವಿಶೇಷವಾಗಿ ವೈಷ್ಣವ ಸಂಪ್ರ- 
ದಾಯಕ್ಕೆ ಸೇರಿದ ಬೇನಾಲಯ, ಮಠ ಇಲ್ಲವೆ ಈ 
ಪಂಥಕ್ಕೆ ಸೇರಿದ ವ್ಯಕ್ತಿಗಳಿಗೆ, ಧರ್ಮಗುರುಗಳಿಗೆ 
ಕೊಡುಗೆಯಾಗಿ ನೀಡಿದ ಭೂಮಿಗಳಾಗಿದ್ದವು. 
ಉದಾಹರಣೆಗೆ, ಕ್ರ. ಶೆ... ೧೩೦೯ರ ಮೂರನೆಯ 
ಹೊಯ್ಸಳ ಫರಸಿಂಹನ ಶಾಸನವು ಶ್ರೀ ಪ್ರಸನ್ನ 
ಮಾಧವ ದೇವರಿಗೆ ದತ್ತಿಯಾಗಿ ನೀಡಿದ ಕ್ಷೇಡ್ರದ ಮೇರೆ 
ಗಳಿಗೆ ಚಕ್ರದ ಕಲ್ಲುಗಳನ್ನು ನಿಲ್ಲಿಸಿ ಆ ಕ್ಷೇತ್ರವು ದೇನರ 
ಗಳೂ ಸೀಮೆಗಳಿಗೆ ಸಲ್ಲುವದು ಎಂದು 
ತಿಳಿಸುತ್ತದೆ. ಇದೇ ರೀತಿ ಮತ್ತೊಂದು ವಿಜಯನಗರ 
ಕಾಲದ ಶಾಸನವು ಶ್ರೀ ನರಸಿಂಹ ದೇವರ ದೀಪಾರಾಧನೆಗೆ 
ಕೊಟ್ಟಿ ಭೊದಾನೆದ "ಮೇರೆಗಳನ್ನು “ಚಕ್ರಕಲ್ಲು' ಎಂದು 
ಗುರುತಿಸಿದ ವಿವರ ನೀಡುತ್ತದೆ.!? 


ಶಂಖಚಕ್ರದ ಕಲ್ಲು 

ಇದೇ ರೀತಿಯಾಗಿ ಶಂಖಚಕ್ರ ಕಲ್ಲು ಬರೀ ಒಂದು 
ಮೇರೆಗಲ್ಲಾಗಿರುವ ಜೊತೆಗೆ ಅಂದಿನ ಧಾರ್ಮಿಕ 
ಸ್ಥಿತಿಯ ವಿವರ ನೀಡಲು ಸಹಕಾರಿಯಾಗಿದೆ, 
ಕ್ರಿ. ಶೆ. ೧೪೭೨ರ ಶಾಸನವು ವಿಷ್ಣುಭಕ್ತಿನರಾಯಣದ 
ಶ್ರೀ ನೈಸ್ಣವರಾದ ಕೋನೇರಿ ಅಯ್ಯನನರಿಗೆ ಅವರೆ 
ಗೃಹೆಸಮಾರಾಧನೆ ಮತ್ತು ಶ್ರೀ ಗೋಪಿನಾಥ ದೇವರ 
ನವೆಗೆ ಗ್ರಾಮದ ಪ್ರ ಪ್ರಜೆಗಳು ಮುತ್ತು ಸೇನಬೋನರು 
ತೋಟ ಕಾಗಿ ನಿಗ ನೀಡಿ ಆದರ ಮೇರೆ 
ಗಳನ್ನು "ಶಂಖಚಕ್ರ ಕಲ್ಲಂ'ಗಳಿಂದ ಗುರುತಿಸಿದರು ಎಂದು 
ನಿವರಿಸುತ್ತಜಿ.!! ಹೊಯ್ಸಳ ಚಕ್ರವರ್ತಿ ಮೂರನೆಯ 
ನರಸಿಂಹನ ಶಾಸನವು ಶ್ರೀ ಪ್ರಸನ್ನ ಮಾಧವ ದೇವರು, 
ಶ್ರೀ ರಾಮಕೃಷ್ಣ ದೇವರು. ಮತ್ತು ಶ್ರೀ ವರದ 
ಅಲ್ಲಾಳನಾಥ ಜೀವರ ಅಮೃತನಡಿ ಮುಂತಾದ ಸೇವೆ 
ಗಾಗಿ ದಕ್ತಿ ಯನ್ನು ನೀಡಿ ಭೂಮಿಯ ಮೇರೆಗಳನ್ನು 
"ಶಂಖಚಕ್ರ ಕಲ್ಲು'ಗಳಿಂದ ಗುರುತಿಸಿರುವುದಾಗಿ ತಿಳಿಸು 


9 EC VII (RE), Ng. 76 
10 811 1೫ Pt. 11. No. 533 
11 ೫೮1೪೫11 (RE). Ng. 157 
12 EC VII (RE), Ng. 73 
13 EC 111 (RE), Gu. 26 
14 KIL, ೫೫೦. 17 


೧೨೮ 


ತಡೆ. ಇಂತಹ ಕಲ್ಲುಗಳ 
ಲಾಂಛನಗಳಾದ ಶಂಖ ಮತ್ತು 
ಇದ್ದವೆಂದು ತೋರುತ್ತದೆ. 


ಮಾಮನ ಮುದ್ರೆಯ ಕಲ್ಲು 

ವಾಮನ ಮುದ್ರೆಯ ಕಲ್ಲು ವಿಷ್ಣುನಿನೆ ಅವಶಾರ 
ವಾದ ವಾಮನನ ಚಿತ್ರವನ್ನು ಒಳಗೊಂಡಿರುತ್ತದೆ. 
ಕ್ರಿ. ಶ. ೧೫೦೬ರ ಒಂದು ಶಾಸನವು ಈ ಮೇರೆಗಲ್ಲಿನೆ 
ಬಗ್ಗೆ ಉಲ್ಲೇಖಿಸುತ್ತದೆ." ಈ ಶಾಸನವು ವಿಜಯ 
ನಗರದ ಹೊರೆಯು ರಂಗನಾಥ ಭಟ್ಟಿನೆಂಬ ಪಂಡಿತನಿಗೆ 
ಗ್ರಾಮವೊಂದನ್ನು ದಾನವಾಗಿ ನೀಡಿ ಗ್ರಾಮದ ಮೇರೆ 
ಗಳಿಗೆ "ನಾಮೆ ಮುದ್ರೆಯ ಕಲ್ಲು'ಗಳನ್ನು ನೆಡಿಸಿದ 
ಬಗ್ಗೆ ವಿನರಿಸುತ್ತದೆ. ಇಂತಹೆ ವಾಮನ ಮುದ್ರೆಯ 
ಕಲ್ಲುಗಳು ಈ ಕಾಲಕ್ಕಿ ಅತ ಹಿಂದೆಯೂ ಬಳಸಲ್ಪಡುತ್ತಿದ್ದ 
ಬಗ್ಗೆ ಉಲ್ಲೆ ಚು ಇವೆ. ಎಷ್ಟೋ ಸಲ ಇಂತಹ 
ಕಲ್ಲುಗಳ ಸೀಲೆ ಕೊಡೆ ಮತ್ತು ಕಮಂಡಲಗಳನ್ನು 
ಹಿಡಿದುಕೊಂಡು ನಿಂತ ಕುಳ್ಳ ವಟುವಿನ ಚಿತ್ರನನ್ನು 
ಕೊರೆಯಲಾಗಿರುತ್ತದೆ. 


ಲಿಂಗೆಕಲ್ಲು, ಲಿಂಗಮುದ್ರೆಯ ಕಲ್ಲು 

ಈ ಮೇರೆಗಲ್ಲುಗಳು ವಿಶೇಷವಾಗಿ ಶೈವ ಸೆಂಪ್ರ 
ದಾಯಕ್ಸೆ ಸೇರಿದ ದತ್ತಿಗಳನ್ನು ಸೂಚಿಸುವ ಮೇರೆಗಲ್ಲು 
ಗಳಾಗಿವೆ. ಉದಾಹರಣೆಗೆ, ಕಲ್ಯಾಣ ಚಾಲುಕ್ಯರ 
ದೊರೆಯಾದ ಮೊದಲನೆಯ ಸೋಮೇಶ್ವರನ ಒಂದೊ 
ಶಾಸನವು ಶ್ರೀ ಕದಂಬೇಶ್ವರೆ ದೇವಾಲಯಕ್ಕೆ ಸಂಬಂಧಿಸಿ 
ದಂತೆ ಶ್ರೀ ಸೋಮೇಶ್ವರ ಪಂಡಿತ ದೇವರಿಗೆ ಜೀವರ 
ನೈವೇದ್ಯಕ್ಕಾಗಿ ನೀಡಿದ ಭೂಮಿಯ ಮೇರೆಗಳನ್ನು 
"ಲಿಂಗದ ಕಲ್ಲುಗಳಿಂದ ಗುರುತಿಸಿರುವ ಬಗ್ಗೆ ವಿವರಿಸು 
ತ್ರಜೆ.4 ಅದೇ ರೀತಿಯಾಗಿ ಶ್ರೀ ಗೋಕರ್ಣ ಕ್ಷೇತ್ರದ 
ವಾಹಾಬಲದೇವರಿಗೆ ನಡೆಯುವ ಸೇವೆಗಳಿಗಾಗಿ ದತ್ತಿ 
ನೀಡಿದೆ ಗ್ರಾಮದ ಮೇರೆಗಳನ್ನು ಲಿಂಗಮುದ್ರೆಯ ಕಲ್ಲೂ 
ಗಳಿಂದ ಸೂಚಿಸಲಾಯಿತೆಂದು. ಕ್ರಿ. ಶೆ. ೧೫೫೦ರೆ 


ಮೇಲೆ ವಿಷ್ಣು ನಿನ 
ಚಕ್ರಗಳ ಚಿತ್ರಗಳು 


ಇತಿಹಾಸ ದರ್ಶನ 


ಹ ಎಂ ದಜ ೧ 


em ಚಾ ಅಚ ಅಧಾ ಇಂ ಜಾ (! 


ಸದಾಶಿವರಾಯನೆ ಶಾಸನವು ತಿಳಿಸುತ್ತದೆ. ಸಾಮಾನ್ಯ 
ಗಿ ಇಂತಹೆ ಕಲ್ಲುಗಳ ಮೇಲೆ ಪೀಠದ ಮೇಲಿರುವ 
ಶಿವಲಿಂಗದ ಚಿತ್ರವಿರುತ್ತದೆ. 


ನಂದಿ ಕಲ್ಲು 


ಇ 
ಅ 
[2 
cL 


© 3, 
'2೬ 


ಮೇಲೆ ಶಿವನ ವಾಹನವಾದ ನಂದಿಯ 
ಹೊಯ್ಸಳ ವಿಷ್ಣುವರ್ಧನನ ಶಾಸನವು 

ರ ಆಂಗಭೋಗ ರಂಗಭೋಗ 
ತ್ತ್ರಿಯ ಭೂಮಿಗೆ "ನಂದಿ ಕಲ್ಬು' 
ನೆಡೆಸಿದ ಬಗ್ಗೆ ತಿಳಿಸುತ್ತದೆ.16 ಕ್ರಿ.ಶ. ೧೫೩೪ರ 
ಶಾಸನವು. ವಿಜಯನಗರದದೊ ರೆಯಾದ ಅಚ್ಯುತ 
ರಾಯನು ವಿರೂಪಾಕ್ಷ ಗುಡಿಯ ಗೋಪುರದಲ್ಲಿಯ 
ಶ್ರೀ ಬುಳ್ಳೇಶ್ವರ ದೇವರಿಗೆ ನೆಡೆಯುವ ಸೇವೆಗಳಿಗೆ 
ಕುರುಗೋಡು ಸೀಮೆಯೊಳಗಿನ ದೊಂಡವಡಿ ಗ್ರಾಮ 
ನನ್ನು ದತ್ತಿಯಾಗಿ ನೀಡಿ ಆದರ ಮೇಕೆಗಳಿಗೆ "ಲಿಂಗ 
ಮುದ್ರೆಯ ಕಲ್ಲು? ಮತ್ತು ನಂದಿ ಕಲ್ಲು' ಹಾಕಿಸಿದ 
ಬಗ್ಗೆ ತಿಳಿಸುತ್ತದೆ, 17 


wh 

ಲೌ 

pe ಚ 
ಕ್ರ CL 

Co 

ಣ 

a [418 

[28 


ಇದೇ ರೀತಿಯಾಗಿ "ಬಸನನೆ ಮುದ್ರೆಯ ಕಲ್ಲು' 
ಮತ್ತು "ಬಸವಂತ ಕಲ್ಲು' ಹೆಸರಿಸಬಹುದು. ಕ್ರಿ. ಶ. 
೧೪೫೦ರ ಶಾಸನವು ಶ್ರೀ ಸೋಮೇಶ್ವರ ದೇವರೆ 
ಶ್ರೀಕಾರ್ಯಕ್ಕೆ ದತ್ತಿಯಾಗಿ ನೀಡಿದ ಸೋಮಲಾಪುರ 
ಗ್ರಾಮದ ಮೇರೆಗಳಿಗೆ "ಬಸವ ವಹದ್ರೆ'ಯ ಕಲ್ಲನ್ನು 


15 KIVI, ೫೦. 70 

16 EC VI (RE), Ng. 61 
17 811 ೭ Pt. I], No, 565 
18 SI IX Pt. 11, No. 457 
19 ೯೮111 (RE), Hg. 133 


ಶನ್‌ ಗಕ್‌ ಬಾಸ್‌ 
ಇತಿಹಾಸ ದರ್ಶನ 


(17) 


ನಿಲ್ಲಿಸಿದ ಬಗ್ಗೆ ತಿಳಿಸುತ್ತದೆ... ನಿಜಯನೆಗರದ ದೊರೆ 
ಯಾದ ಮಲ್ಲಿಕಾರ್ಜುನನ ಶಾಸನವು "ಬಸವಂತ' ಕಲ್ಲಿನ 
ಬಗ್ಗೆ ಉಲ್ಲೇಖಿಸುತ್ತದೆ.!* 


ತ್ರಿಶೂಲದ ಕಲ್ಲು 


ತ್ರಿಶೂಲವು ಶಿವನು ತನ್ನೊಂದು ಕೈಯಲ್ಲಿ ಧರಿಸಿದ 
ಒಂದು ಆಯುಧ. ತ್ರಿಶೂಲದ ಚಿಹ್ನೆಯ ಮೇರೆಗಲ್ಲು 
ಗಳೂ ಕೂಡ ಮೇಲೆ ವಿವರಿಸಿದ ಮೇರೆಗಲ್ಲುಗಳಂತೆ ಶೈವ 
ದತ್ತಿಯ ವಿವರಗಳನ್ನೇ ಸೂಚಿಸುತ್ತವೆ. ಕ್ರಿ.ಶ. ೧೪೯೭ರೆ 
ಶಾಸನವು ತಿಪ್ಫರಸರು ಕಿತ್ತುರ ರಾಮಯ ದೇವರಿಗೆ 
ಅಮ್ಭತಪಡಿ, ನಂದಾದೀಸ ಮುಂತಾದ ಸೇವೆಗಳಿಗೆ 
ಹಾಕಿಕೊಟ್ಟ ಭೂನಿಗೆ "ತ್ರಿಶೂಲದ ಕಲ್ಲು' ನಿಲ್ಲಿಸಿದ 
ಬಗ್ಗೆ ವಿವರಿಸುತ್ತದೆ. ಈ ಮೇರೆಗಲ್ಲುಗಳು ತ್ರಿಶೂಲದ 
ಚಿಹ್ಲೆಗಳನ್ನೊ ಕೂಡ ಹೊಂದಿರಬಹುದು. 


ಈ ಪ್ರಕಾರವಾಗಿ ಮೇಲೆ ವಿವರಿಸಲಾದ ಮೇರೆ- 
ಗಲ್ಲುಗಳು ಭೂ ಮೇರೆಗಳನ್ನು ಗುರುತಿಸುವುದಲ್ಲಜಿ 
ಧಾರ್ಮಿಕ ಸ್ಥಿತಿಯನ್ನು ವಿವರಿಸುವ ಚಿಹ್ಮೆಗಳೂ ಕೂಡ 
ಆಗಿವೆ. ಪ್ರಾಚೀನ ಕರ್ನಾಟಕದಲ್ಲಿ ವೈಷ್ಣವ ಹಾಗೂ 
ಶೈವ ಧರ್ಮಗಳು ಉಚ್ಛಾ ಪ್ರಯ ಸ್ಥಿತಿಯಲ್ಲಿದ್ದವು. ಎಂಬ 
ಅಂಶವನ್ನು ಈ ಮೇರೆಗಲ್ಲುಗಳ ಅಧ್ಯಯನದಿಂದ 
ಇನ್ನಷ್ಟು ದೃಢಪಡಿಸಬಹುದು. 


